ಕರ್ನಾಟಕ ವಿಧಾನ ಪರಿಷತ್ತು 


ಪಂಚಾಯಿತಿಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 733 
ಸದಸ್ಕರ ಹೆಸರು ಶ್ರೀ ಶಶೀಲ್‌ ಜಿ ನಮೋಶಿ 
ಉತ್ತರಿಸುವ ದಿನಾಂಕ 22/02/2022 
. ಉತ್ತರಿಸುವ ಸಚಿವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 
ಕ್ತ ~ 
ಸಂ ಶಕ ಉತ್ತರ 
(ಅ) | ರಾಜ್ಯದಲ್ಲಿರುವ ಒಟ್ಟು ಗ್ರಾಮ 


ರಾಜ್ಯದಲ್ಲಿರುವ ಗ್ರಾಮ ಪಂಚಾಯಿತಿಗಳು: 5,953. 
(ಜಿಲ್ಲಾವಾರು ವಿವರವನ್ನು ಅನುಬಂಧದಲ್ಲಿ ಒದಗಿಸಿದೆ) 


(ಆ) 


ರಾಜ್ಯದಲ್ಲಿ ಯಾವ 
ಪಂಚಾಯಿತಿಯನ್ನು 
ಪಂಚಾಯಿತಿಯಾಗಿ 
ಸ್ರಮವಹಿಸಲಾಗಿದೆ; 
ಪಂಚಾಯಿತಿಯನ್ನಾಗಿ ಪರಿವರ್ತಿಸಲು 
ಇರುವ ಗ್ರಾಮ ಪಂಚಾಯಿತಿಗಳು ಎಷ್ಟು 
(ಸಂಪೂರ್ಣ ವಿವರ ನೀಡುವುದು) 


ಈ ಕೆಳಕಂಡ ಗ್ರಾಮ ಪಂಚಾಯಿತಿಗಳನ್ನು ' ಪಟ್ಟಣ 
ಪಂಚಾಯತಿಗಳನ್ನಾಗಿ ಮೇಲ್ದರ್ಜೇಗೇರಿಸಲು ಪ್ರಸ್ತಾವನೆಗಳು 
ಇರುತ್ತವೆ: 


1 ಬೀದರ್‌ ಜಿಲ್ಲೆಯ ಕಮಲನಗರ ತಾಲ್ಲೂಕಿನ 
ಕಮಲನಗರ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ 
ಪಂಚಾಯಿತಿಯನ್ನಾಗಿ ಮೇಲ್ಪರ್ಜೆಗೇರಿಸಲು 
ಸ್ಪೀಕೃತವಾಗಿರುವ ಪ್ರಸ್ತಾವನೆಯನ್ನು ಕರ್ನಾಟಕ 


ಪುರಸಭೆಗಳ ಅಧಿನಿಯಮ 1964 ರ ನಿಯಮ-3, 4, 
9, 349 ಮತ್ತು 355 ರನ್ವಯ ಪರಿಶೀಲಿಸಲಾಗುತ್ತಿದೆ. 
2. ಹಾಸನ ಜಿಲ್ಲೆ ಅರಸೀಕೇರೆ ತಾಲ್ಲೂಕಿನ ಬಾಣಾವಾರ 


ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ 
ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸಲು 
ಸ್ಟೀಕೃತವಾಗಿರುವ ಪ್ರಸ್ತಾವನೆಯನ್ನು ಕರ್ನಾಟಕ 


ಪುರಸಭೆಗಳ ಅಧಿನಿಯಮ 1964 ರ ನಿಯಮ-3, 4, 
9, 349 ಮತ್ತು 355 ರನ್ವಯ ಪರಿಶೀಲಿಸುತ್ತಿದ್ದು, 
ಕೆಲವು ಮಾಹಿತಿ ಒದಗಿಸಲು ನಿರ್ದೇಶಕರು, 
ಪೌರಾಡಳಿತ ನಿರ್ದೇಶನಾಲಯ ರವರನ್ನು 
ಕೋರಲಾಗಿದೆ. 


ಸರ್ಕಾರದ ನಿರ್ದೇಶಾನುಸಾರ ಈ ಕೆಳಕಂಡ ಗ್ರಾಮ 
ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ 
ಪರಿವರ್ತಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುವಂತೆ ' ಪೌರಾಡಳಿತ 


ನಿರ್ದೇಶನಾಲಯದಿಂದ ಸಂಬಂಧಿಸಿದ ಪನ್ಗನರ್ಕಾ ಳಗೆ 
ಪತ್ರ ಬರೆಯಲಾಗಿರುತ್ತದೆ: PS 


\ 1 ಬಾಗಲಕೋಟಿ ಜಿಲ್ಲೆಯ ಇಳಕಲ್ಲ ತಾಲ್ಲೂಕಿನ 

' ಗೂಡೂರು ಎಸ್‌.ಸಿ ಗ್ರಾಮ ಪಂಹಾಯಿತಿ \ 

2. ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲ್ಲೂಕಿನ 
ವಡಗೇರಾ ಗ್ರಾಮ ಪಂಚಾಯಿತಿ 

3. ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ದಕ್ಷಿಣ 
ತಾಲ್ಲೂಕಿನ ತಾವರೆಕೆರೆ ಮತ್ತು ಚನ್ನೇನಹಳ್ಳಿ ಗ್ರಾಮ 
ಪಂಚಾಯಿತಿಗಳು. 


ಪೌರಾಡಳಿತ ನಿರ್ದೇಶನಾಲಯದಿಂದ ಅರ್ಹ" ಪ್ರಸ್ತಾವನೆಗಳು 
ಸ್ಟೀಕೃತವಾದ ನಂತರ ಕರ್ನಾಟಕ ಪುರಸಭೆಗಳ ಅಧಿನಿಯಮ 
1964 ರನ್ವಯ ಪರಿಶೀಲಿಸಿ ಕ್ರಮವಹಿಸಲಾಗುತ್ತದೆ. 


4 


4 974 
(ಎನ್‌. ನಾಗರೌಜೌ ಎಂ ಟಿ ಬಿ) 


ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


ಸಂಖ್ಯೆ; ನಅಇ 10 ಎಲ್‌ಸಿಕ್ಕೂ 2022 


ರಾಜ್ಯದ ಗ್ರಾಮ ಪಂಚಾಯತಿಗಳ ಜಿಲ್ಲಾವಾರು ವಿವರ ಅನುಬಂಧ ' 


